alii 


ಹ್‌ 
ಸ 

| WN 
| 
rN 


ಯೂರಿಯ್‌  ಚೆರೆಪಾನೊವ್‌' 


ಕಗ ಪಟ 


ಫಿ 


ಚಿತ್ರಗಳು: ಲೇಖಕರಿಂದಲೇ 
ಅನುವಾದ: ಪೂರ್ಣಿಮ ರಾವ್‌ 


5 
ಇಎವಂರ್ನೂಟಕ ಪಬ್ರಕೇಷ ದ್‌ಪ್ರ ಪ್ರ್ಯ.ಅ. 
ಬೌಂಜಛೂರು 


ಪ್ರೀತಿಯ ಮಕ್ಕಳೇ! 


ನಿಮಗೆಲ್ಲ ಹುಡುಗ ಕಿರ್ಯೂಷನ ಪರಿಚಯ ಮಾಡಿಕೊಡಬೇಕೂಂತ ನನಗೆ 
ಆಸೆ. ನಾವು ಅವನ ಜೊತೆ ಒಂದೇ ದೊಡ್ಡ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. 
ನಮ್ಮ ಮನೆಯ ಪ್ರವೇಶವೂ ಒಂದೇ. ನಾವು ಒಂದೇ ಅಂತಸ್ತಿನಲ್ಲೇ ವಾಸಿ 
ಸುತ್ತಿರುವುದು. 

ಕಿರ್ಯೂಷ- ತುಂಬ ತುಂಟ ಹುಡುಗ. ಆದರೂ ಅವನನ್ನು ಕಂಡರೆ ನನಗೆ 
ಬಹಳ ಇಷ್ಟ. ನನ್ನ ಆರು ವರ್ಷದ ಮಗಳು ಕಾತ್ಯಳಿಗೂ ಅಷ್ಟೆ. ಅವನೂ 
ಅಂದರೆ ಪ್ರಾಣ. ಏಕೆಂದರೆ, ಮೊದಲನೆಯದಾಗಿ ಅವನು ಯಾವಾಗಲೂ 
ಉಲ್ಲಾಸದಿಂದ ತುಂಬಿರುತ್ತಾನೆ. ಎರಡನೆಯದಾಗಿ, ಹಿರಿಯರನ್ನು ಕಂಡ 
ಕೂಡಲೇ ಅವನು ಅವರಿಗೆ ನಮಸ್ಕರಿಸಿ ಕುಶಲ ಕೇಳುತ್ತಾನೆ. ಮೂರನೆಯ 
ದಾಗಿ, ಅವನು ಯಾವಾಗಲೂ ಚಿಕ್ಕವರನ್ನು ಹಾಗೂ ನಿಶ್ಶಕ್ತರನ್ನು ಕಾಪಾ 
ಡುತ್ತಾನೆ - ತಾನೇ ಇನ್ನೂ ಚಿಕ್ಕವನಾಗಿದ್ದರೂ. 

ಈಚೆಗೆ ಅವನು ಮನೆಗೆ ಒಂದು ಗಾಯಗೊಂಡ ಗುಬ್ಬಚ್ಚಿಯನ್ನು ತಂದಿದ್ದ. 
ಅದನ್ನು ಬೆಕ್ಕು ತಿನ್ನಲು ಬಯಸಿತು. ಕಿರ್ಯೂಷ ಪುಟ್ಟ ಹಕ್ಕಿಯನ್ನು ಗುಣಪಡಿಸಿ 
ದನು. ಅದು ಸಂಪೂರ್ಣವಾಗಿ ಗುಣವಾದ ಮೇಲೆ ಅದನ್ನು ಸ್ವತಂತ್ರವಾಗಿ 
ಹಾರಿ ಹೋಗಲು ಬಿಟ್ಟು ಕೊಟ್ಟ. 

ಕಿರ್ಯೂಷ- ಒಬ್ಬ ಅಸಾಧಾಣವಾದ ಕನಸುಗಾರ, ಸದಾ ಕಲ್ಪನೆಗಳಲ್ಲಿ 
ಮುಳುಗಿರುತ್ತಾನೆ. ಆದ್ದರಿಂದಲೇ ಅವನ ಬಾಳಿನಲ್ಲಿ ಯಾವಾಗಲೂ ಏನಾದ 
ರೊಂದು ನಗೆ ಬರಿಸುವಂಥ ಪ್ರಸಂಗ ಜರುಗುತ್ತಲೇ ಇರುತ್ತದೆ. ಅವನ್ನೆಲ್ಲ 
ಕಿರ್ಯೂಷ ನನ್ನ ಮಗಳು ಕಾತ್ಯಳಿಗೆ ಹೇಳುತ್ತಾನೆ. ಅವಳು ನನಗೆ ಹೇಳುತ್ತಾಳೆ. 
ನಾನು, ಮಕ್ಕಳೇ, ಈಗ ಅವುಗಳನ್ನು ನಿಮಗೆ ಹೇಳುತ್ತಿದ್ದೇನೆ. 

ನಾನು ಕಿರ್ಯೂಷನ ತುಂಟಾಟಗಳನ್ನೆಲ್ಲ ಮಾತುಗಳಿಲ್ಲದೆ ವರ್ಣಿಸಲು ನಿರ್ಧ 
ರಿಸಿದ್ದೇನೆ. ಮಾತುಗಳನ್ನು ನೀವೇ ಯೋಚನೆ ಮಾಡಿ ಅನ್ನುವುದು ನನ್ನ ಬಯಕೆ. 
ನಿಮ್ಮ ಮಾತುಗಳ ವಿವರಣೆಯು ನನ್ನ ಚಿತ್ರಗಳ ವರ್ಣನೆಯೊಂದಿಗೆ ಸರಿ 
ಬೀಳುತ್ತದೆಯೇ ಅನ್ನುವುದನ್ನು ತನಿಖೆ ಮಾಡಿಕೊಳ್ಳಲು ನೆರವಾಗಲೆಂದು 
ನಾನು ಒಂದೊಂದು ಪ್ರಸಂಗಕ್ಕೂ ಶೀರ್ಷಿಕೆಯನ್ನಷ್ಟೆ ನೀಡಿದ್ದೇನೆ. 


© ಕನ್ನಡ ಅನುವಾದ, ರಾದುಗ ಪ್ರಕಾಶನ 1990 
ಸೋವಿಯತ್‌ ಒಕ್ಕೂಟದಲ್ಲಿ ಮುದ್ರಿತವಾದುದು 


| 
| 


೨. 


|| | 


MOS 3] 


ಅಪ್ಪನ ಯುಕ್ತಿ 


ಕ್ಕ 


ಸ್ನ 
ಸ್ಕಿ 


4 
ಔನ NA ಹಿ ನೆ 


1 CeO OB ೧೯ 


ತಂಗಿಯ ಹುಟ್ಟಿದ ಹಬ್ಬದ ದಿನ 


SN a ಖು. 7ದ್ರಾಯಯಲ್ಲ ಹ ಇ ಸ್ಟ 


ಲ್ವ 


ಕಿರ್ಯೂಷ ಪುಟ್ಟ ಫರ್‌ ಮರವನ್ನು ರಕ್ಷಿಸಿದ್ದು 


ಇಸ್ವಿ ಮಾಡಿಕೊಂಡ ರೀತಿ 


೦ 


ಕಿರ್ಯೂಷ 


ಹಟಮಾರಿ ಚಿಕ್ಕ ಮಗ 


ಬಾತುಕೋಳಿಮರಿಗಳು ಏಕೆ ತಪ್ಪು ಮಾಡಿದವು 


ಯಾರ ಕುತಂತ್ರ ಮೇಲು 


ಒಂದೊಂದು ಹಕ್ಕಿಗೂ ಒಂದೊಂದು ಗೃಹವಿಭಾಗ 


ಸಹಾಯ ಮಾಡಿದ 


ಕಿರ್ಯೂಷ ಅಮ್ಮನಿಗೆ ಹೇಗೆ 


ನಾವು ಕ್ರಾನ್‌ಷ್ಟಾತ್‌ನಿಂದ 


10. 15೧51111108 
KHPIOUIHHbI 1170,15.1 0 


Ha 830/16 Kannada 


Y. CHEREPANOV 
೫18115 CAPERS 


In Kannada 


ISBN 5-05-003914-2 


